ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


15 


ಮಾನ್ಯ ಸದಸ್ಯರ ಹೆಸರು 


ಶ್ರೀ. ಗೋವಿಂದರಾಜು | 
(ವಿಧಾನಸಬೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


| 13.12.2021 


ಉತ್ತರಿಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕಣ ಇಲಾಖೆ ಸಚಿವರು 


ಪ್ರಶ್ನೆ 


ಉತ್ತರ 


ಸಾರ್ವಜನಿಕ ಸ್ಥಳಗಳಲ್ಲಿ ತುರ್ತು 
ಚಿಕತ್ಸೆಗಾಗಿ ಸರ್ಕಾರ ಯಾವ ಯಾವ 
ಕ್ರಮಗಳನ್ನು ಕೈಗೊಂಡಿದೆ. 


ಸಾರ್ವಜನಿಕ ಸ್ಥಳಗಳಲ್ಲಿ ತುರ್ತು ಚಿಕಿತ್ತೆ ನೀಡುವ 
ಉದ್ದೇಶದಿಂದ 2008-09ನೇ ಸಾಲಿನಿಂದ ತುರ್ತು ಆರೋಗ್ಯ 
ಸೇವೆಯನ್ನು 108-ಆರೋಗ್ಯ ಕವಚ" ಆಂಬ್ಯುಲೆನ್ಸ್‌ಗಳ 
ಮೂಲಕ ಒದಗಿಸಲಾಗುತ್ತಿದೆ. 


ಸಾರ್ವಜನಿಕ ಸ್ನಳಗಳಾದ ಬಸ್‌ 
ನಿಲ್ದಾಣ, ರೈಲ್ಟೇ ಸ್ಟೇಷನ್‌, ವಿಮಾನ 
ನಿಲ್ಮಾಣ, ಮಾರುಕಟ್ಟೆ ಹಾಗೂ 
ಇನ್ನಿತರೆ ಸ್ಥಳಗಳಲ್ಲಿ ಆಕಸ್ಮಿಕವಾಗಿ 
ಸಾರ್ವಜನಿಕರಿಗೆ ಬರುವ ಎದೆ 
ನೋವಿನ ಸಂದರ್ಭದಲ್ಲಿ ಸೂಕ 
ಚಿಕಿತ್ಸೆ ನೀಡಲು ಯಾವ ಸಾಧನ 
ಮತ್ತು ವ್ಯಕ್ತಿಗಳನ್ನು 
ನೇಮಿಸಲಾಗಿದೆ. 


108-ಆರೋಗ್ಯ ಕವಚ ಸೇವೆಯಡಿಯಲ್ಲಿ ಲಭ್ಯವಿರುವ 710 
ಆಂಬ್ಯುಲೆನ್ಸ್‌ ಗಳನ್ನು ರಾಜ್ಯದ ಆಯಾಕಟ್ಟೆನ ಜಾಗಗಳಲ್ಲಿ 
ನಿಲುಗಡೆಗೊಳಿಸಲಾಗಿದೆ. ಸದರಿ ಆಂಬ್ಯುಲೆನ್ಸ್‌ಗಳ ಪೈಕಿ 156 
ALS(Advance Life Support G೦ಬ್ಯ್ಯುಲೆನ್ಸ್‌ ಗಳು ಹಾಗೂ 554 
BLS(Basic Life Support) Gಆ೦ಬ್ಯ್ಯುಲೆನ್ಸ್‌ ಗಳಾಗಿದ್ದು, ಅವುಗಳಿಗೆ 
ಸಾಮಾನ್ಯ ತುರ್ತು ಪ್ರಕರಣಗಳನ್ನು ನಿಭಾಯಿಸಲು 
ಅವಶ್ಯವಿರುವ ಎಲ್ಲಾ ವೈದ್ಯಕೀಯ ಉಪಕರಣಗಳನ್ನು 
ಅಳವಡಿಸಲಾಗಿದೆ. 


ಸದರಿ ಆಂಬ್ಯುಲೆನ್ಸ್‌ ಗಳು ಪ್ರತಿ ದಿನ 12 ಗಂಟೆಗಳ ಪಾಳಿಯಂತೆ 
ಎರಡು ಪಾಳಿಗಳಲ್ಲಿ (ಶಿಘ್ಟು ಕಾರ್ಯನಿರ್ವಹಿಸುತ್ತಿವೆ. 


ಎಲ್ಲಾ BLS ಆಂಬ್ಯುಲೆನ್ಸ್‌ ಗಳಲ್ಲಿ ದಿನದ 24 ಗಂಟೆಯು ತುರ್ತು 
ಪ್ರಕರಣಗಳನ್ನು ಬಿಭಾಯಿಸುನ ಶುಶ್ರೂಷಕರು ಕರ್ತವ್ಯ 
ನಿರ್ವಹಿಸುತ್ತಾರೆ. 


ಹೃದಯ ಸಂಬಂಧಿ ಹಾಗೂ ಇತರೆ ತೀವ್ರತರಹದ ತುರ್ತು 
ಪ್ರಕರಣಗಳನ್ನು ನಿಭಾಯಿಸಲು ರಾಜ್ಯಾದ್ಯಾಂತ 156 ALS 
ಆಂಬ್ಯುಲೆನ್ಸ್‌ ಗಳನ್ನು ಮುಖ್ಯವಾಗಿ ಜನನಿಬಿಡ ಸಾರ್ವಜನಿಕ 
ಸ್ಥಳಗಳಾದ ಬಸ್‌ ಮನಿಲ್ಮಾಣ, ರೈಲ್ವೇ ಸ್ಟೇಷನ್‌, ವಿಮಾನ 
ನಿಲ್ದಾಣ, ಮಾರುಕಟ್ಟೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು 
ಹಾಗೂ ಇನ್ನಿತರೆ ಮುಖ್ಯ ಸ್ಥಳಗಳಲ್ಲಿ ವಿಲುಗಡೆ 
ಮಾಡಲಾಗಿದೆ. 


ಸದರಿ ALS (Advance Life Support) ಆಂಬ್ಯುಲೆನ್ಸ್‌ ಗಳಲ್ಲಿ 
ಟ್ರಾನ್ಸ್‌ಪೋರ್ಟ್‌ ವೆಂಟಿಲೇಟಿರ್‌ (ಕೃತಕ ಉಸಿರಾಟದ 
ಯಂತ್ರಗಳು) ಮತ್ತು ಆಟೋಮೆಟೆಡ್‌ ಎಕ್ಸ್‌ಟಿರ್ನನಲ್‌ 
ಡಿಫಿಬ್ರಿಲೇಟರ್‌ (ಹೃದಯ ಸ್ತಂಭನವಾದಾಗ ಎಲೆಕ್ಟ್ರಿಕ್‌ ಶಾಕ್‌ 
ನೀಡುವ ಯಂತು ಅಳವಡಿಸಲಾಗಿದ್ದು ಹಾಗೂ ತರಬೇತಿ 
ಹೊಂದಿದ EMT (Emergency medical technician) ಗಳು 
ದಿನದ 24 ಗಂಟೆಯು ಕಾರ್ಯನಿರ್ವಹಿಸುತ್ತಾರೆ. 


ನಿಂತು ಹೋದ ಎದೆ ಬಡಿತವನ್ನು 


ಮತ್ತೆ ಆರಂಭಿಸಲು ಬಳಸುವ 
(ಆಟೋಮೆಟೆಡ್‌ ಎಕ್‌ ಟಿರ್ನನಲ್‌ 
ಡಿವಿಬ್ರಿಲೇಟರ್‌) ಸಾಧನೆಗಳನ್ನು 
ಎಷ್ಟು ಸ್ಥಳಗಳಲ್ಲಿ 


ಅಳವಡಿಸಲಾಗಿದೆ. 


ನಿಂತು ಹೋದ ಎದೆ ಬಡಿತವನ್ನು ಮತ್ತೆ ಆರಂಬಿಸಲು 
ಬಳಸುವ (ಆಟೋಮೆಟೆಡ್‌ ಎಕ್ಸ್‌ ಟರ್ನನಲ್‌ ಡಿಪಿಬ್ರಿಲೇಟರ್‌) 
ಸಾಧನಗಳನ್ನು 108-ಆರೋಗ್ಯ ಕವಚ ಸೇವೆಯಡಿ 156 ALS 
ಆಂಬ್ಯುಲೆನ್ಸ್‌ ಗಳಲ್ಲಿ ಅಳವಡಿಸಲಾಗಿದೆ. 


|] 


ಈ | ಈ ಯಂತ್ರಗಳನ್ನು ಖರೀದಿಸಲು 


ಸರ್ಕಾರಕ್ಕೆ ಎಷ್ಟು ವೆಚ್ಚವಾಗುತ್ತದೆ. 


2020-21ನೇ ಸಾಲಿನಲ್ಲಿ ರೂ.312.00 ಲಕ್ಷಗಳ ಅನುದಾನದಲ್ಲಿ 


ಉ | ಇವುಗಳನ್ನು ಅಳವಡಿಸದಿದ್ದಲ್ಲಿ 


120 ಆಟೋಮೆಟೆಡ್‌ ಎಕ್ಸ್‌ಟಿರ್ನನಲ್‌ ಡಿವಿಬ್ರಿಲೇಟರ್‌ 


ಯಾವ ಕಾರಣಕ್ಕಾಗಿ | ಸಾಧನಗಳನ್ನು ಖರೀದಿಸಲಾಗಿದೆ. 
ಅಳವಡಿಸಲಾಗಿಲ್ಲು ೦ಬ 
ಮಾಹಿತಿಯನ್ನು ಒದಗಿಸುವುದು. 


ಆಕುಕ 178 ಎಸ್‌ ಎ೦ಎಂ೦ 2021 


Be 
ಡಾ।|ಕ್‌. ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


